RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಜನವರಿ ೧೭, ೨೦೧೩ ( ಪುಷ್ಯ ೨೭, ಶಕ ವರ್ಷ ೧೯೩೪) 
Bangalore , Thursday, January 17 , 2013 (Pushya 27 , Shaka Varsha 1934) 


ಸಂಚಿಕೆ ೩ 
Issue 3 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 127 ಸಮನ್ವಯ 2012 , ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್, 2012. 
ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು, ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ) ಇದರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎನ್. ಪ್ರಕಾಶ್, ಭಾ . ಆ. ಸೇ , 
ಜಿಲ್ಲಾಧಿಕಾರಿ , ಮಂಗಳೂರು, ಇವರನ್ನು ಮಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು, ಇದರ ನಿರ್ದೇಶಕ ಮಂಡಳಿಯ 
ನಿರ್ದೇಶಕರನ್ನಾಗಿ ಡಾ|| ಚನ್ನಪ್ಪಗೌಡ, ಎನ್. ಎಸ್ . ಭಾ . ಆ.ಸೇ . ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೌಸಲ್ಯಾ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 1411 

ಇಂಧನ ಇಲಾಖೆ. 


OFFICE OF THE DISTRICT AND SESSIONS JUDGE , RAMANAGARA. 

NOTIFICATION 


NoADM/ 6 / 2012, Dated : 09th November 2012. 


Sri. V .M . Shankar, Chief Administrative Officer, District and Sessions Court, Ramanagara is granted 10 days earned leave 
from 15- 11- 2012 to 24 -11-2012 with permission to prefix and suffix general holidays on 14 -11-2012 and 25-11-2012 (BDI). 

Smt. Jwalanamma, Sheristedar is placed incharge of the post of Chief Administrative Officer of this office during the 
above period . 


N.RUDRAMUNI 
District and Sessions Judge, 

Ramanagara . 


P. R. 1412 


( ೯ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


ಭಾಗ - ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 193 ಸೇಇಮು 2012 , ಬೆಂಗಳೂರು, ದಿನಾಂಕ : 20ನೇ ಡಿಸೆಂಬರ್ , 2012. 
ಶ್ರೀ ಎಂ . ಎಂ . ಬಡ್ಡಿ, ಉಪ ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಇವರಿಗೆ ರೂ . 48900 - 1200 - 52500 -1350 - 60600 
1500 - 63600ರ ವೇತನ ಶ್ರೇಣಿಯಲ್ಲಿ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಖಾಲಿ ಇರುವ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, 
ಬೆಂಗಳೂರು ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಕೆ.ಲಕ್ಷ್ಮೀನಾರಾಯಣರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 1413 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3 ). 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 65 ಇಬಿಎಸ್ 2012 ( ಭಾಗ - 1), ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್ , 2012 . 
ಶ್ರೀ ಕೆ. ಎಂ . ಕಾಂತರಾಜು, ಉಪ ವಿದ್ಯುತ್ ಪರಿವೀಕ್ಷಕರು , ಇವರನ್ನು ಸರ್ಕಾರಿ ಆದೇಶ ದಿನಾಂಕ : 25 - 05 - 2012 ರಲ್ಲಿ ಉಪ ವಿದ್ಯುತ್ 
ಪರಿವೀಕ್ಷಕರು, ಹಾಸನ, ಇಲ್ಲಿ ವರ್ಗಾಯಿಸಲಾದ ಆದೇಶವನ್ನು ರದ್ದುಪಡಿಸಿ ಸದರಿಯವರನ್ನು ಉಪ ವಿದ್ಯುತ್ ಪರಿವೀಕ್ಷಕರು , ಉಪ ಮುಖ್ಯ ವಿದ್ಯುತ್ 
ಪರಿವೀಕ್ಷಕರ ಕಚೇರಿ, ದಕ್ಷಿಣ ವಲಯ ಇಲ್ಲಿಗೆ ಶ್ರೀ ಕೆ. ಪದ್ಮನಾಭ, ಉಪ ವಿದ್ಯುತ್ ಪರಿವೀಕ್ಷಕರು, ಹೆಚ್ಚುವರಿ ದಕ್ಷಿಣ -2, ಇವರ ಸ್ಥಳಕ್ಕೆ ಸಾರ್ವಜನಿಕ ಹಿತ 
ದೃಷ್ಟಿಯಿಂದ ಮುಂದಿನ ಆದೇಶವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

- ಶ್ರೀ ಕೆ.ಪದ್ಮನಾಭ, ಉಪ ವಿದ್ಯುತ್ ಪರಿವೀಕ್ಷಕರು, ಹೆಚ್ಚುವರಿ ದಕ್ಷಿಣ -2, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, ದಕ್ಷಿಣ ವಲಯ , 
ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಿದ್ಯುತ್ ಪರಿವೀಕ್ಷಕರ ಕಚೇರಿ, ಹಾಸನ, ಇಲ್ಲಿಗೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಮೀರ್ ಮಡಿಮನ್ , 

ಪೀಠಾಧಿಕಾರಿ, 
P . R . 1414 

ಇಂಧನ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 558 ಪಿಐಎಂ 2012 , ಬೆಂಗಳೂರು, ದಿನಾಂಕ: 20ನೇ ಡಿಸೆಂಬರ್ , 2012. 
2013ನೇ ಸಾಲಿನಲ್ಲಿ, ಆಯುಷ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಗಿನ ವೈದ್ಯಾಧಿಕಾರಿಗಳು / ಅಧಿಕಾರಿಗಳು, ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ದಿನಾಂಕಗಳಂದು, ವಯೋನಿವೃತ್ತಿ ಹೊಂದಲು ಅವರ ನಿವೃತ್ತಿ ಸಮಯದಲ್ಲಿ , ಅವರುಗಳ ವಿರುದ್ಧ ಇಲಾಖಾ ವಿಚಾರಣೆ/ನ್ಯಾಯಾಂಗ 
ತನಿಖೆ ಇತ್ಯಾದಿ ಬಾಕಿ ಇದ್ದಲ್ಲಿ, ಅವರ ನಿವೃತ್ತಿ ಸವಲತ್ತುಗಳನ್ನು ತಡೆಹಿಡಿಯುವ ಷರತ್ತಿಗೆ ಒಳಪಟ್ಟು, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ 
95 (1) ರನ್ವಯ ಸರ್ಕಾರದ ಅನುಮತಿ ನೀಡಿದೆ. 


ಕ್ರಮ 
ಸಂಖ್ಯೆ 


ಹೆಸರು/ ಹುದ್ದೆ, ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಜನ್ಮ ದಿನಾಂಕ 


ವಯೋನಿವೃತ್ತಿ 
ಹೊಂದುವ ದಿನಾಂಕ 


- 


2 


18 - 02 - 1953 


28 - 02 - 2013 


ಡಾ|| ಅಶೋಕ್ ಎಂ .ಕೋರಿ, 
ವೈದ್ಯಾಧಿಕಾರಿ ದರ್ಜೆ - I(ಆಯುರ್ವೇದ) ಆಯುಷ್ 
ಪಂಚಕರ್ಮ ವಿಭಾಗ ಜಿಲ್ಲಾ ಆಸ್ಪತ್ರೆ, ಧಾರವಾಡ 


07 - 02 - 1953 | 28 - 02 - 2013 


ಡಾ || ಗೀತಾ ಎಸ್ . ಕೆ ., 
ವೈದ್ಯಾಧಿಕಾರಿ ದರ್ಜೆ -I( ಆಯುರ್ವೇದ), ಸರ್ಕಾರಿ 
ಆಯುರ್ವೇದ ಆಸ್ಪತ್ರೆ , ಶಿವಮೊಗ್ಗ. 
ಡಾ|| ಲಿಂಗರಾಜು ಕೆ.ಎಸ್., 
ವೈದ್ಯಾಧಿಕಾರಿ ದರ್ಜೆ -I( ಆಯುರ್ವೇದ), ಸರ್ಕಾರಿ 
ಆಯುರ್ವೇದ ಆಸತ್ರೆ, ಚಾಮರಾಜನಗರ. 


3 


. 


02 - 02 -1953 | 28 - 02 - 2013 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


ಕ್ರಮ 


ಸಂಖ್ಯೆ 


ಹೆಸರು/ ಹುದ್ದೆ, ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಜನ್ಮ ದಿನಾಂಕ 


ವಯೋನಿವೃತ್ತಿ 
ಹೊಂದುವ ದಿನಾಂಕ 


4 


. 


24 - 03 - 1953 | 31 - 03 - 2013 


08 - 05 - 1953 | 31 - 05 - 2013 


ಡಾ || ಬಿ . ಆರ್‌.ಬೀಡ್, 
ಜಿಲ್ಲಾ ಆಯುಷ್ ಅಧಿಕಾರಿ , ರಾಯಚೂರು. 
ಡಾ || ಪರಶಿವಮೂರ್ತಿ , 
ವೈದ್ಯಾಧಿಕಾರಿ ದರ್ಜೆ - I( ಆಯುರ್ವೇದ) 
ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈದ್ಯಕೀಯ 
ಸಂಸ್ಥೆ , ಬೆಂಗಳೂರು 
ಡಾ|| ಪಿ .ಎನ್. ಬಂಗಾರಿ , 


01 - 06 - 1953 | 31 - 05 - 2013 


ಆಡಳಿತಾಧಿಕಾರಿ , ಆಯುಷ್ ನಿರ್ದೇಶನಾಲಯ , 
ಬೆಂಗಳೂರು. 


01 - 06 - 1953 | 31 - 05 - 2013 


18 - 05 - 1953 


| 31 - 05 - 2013 


01 - 07 - 1953 | 30 - 06 - 2013 


ಡಾ || ಚಾಂದ ಪಾಷ ಅಹಮದ್ ಪಾಷ ಗಲಗಲಿ , 
ವೈದ್ಯಾಧಿಕಾರಿ ದರ್ಜೆ - I(ಆಯುರ್ವೇದ), ಜಿಲ್ಲಾ 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಬಿಜಾಪುರ. 
ಡಾ|| ಪಾಟೀಲ ಬಸವರಾಜ ಎಸ್., 
ವೈದ್ಯಾಧಿಕಾರಿ ದರ್ಜೆ - I( ಆಯುರ್ವೇದ) , ಜಿಲ್ಲಾ 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಧಾರವಾಡ. 
ಡಾ || ಹೆಚ್. ಎಂ .ಕೊಟ್ರಯ್ಯ , 
ಜಿಲ್ಲಾ ಆಯುಷ್ ಅಧಿಕಾರಿ, ಚಿಕ್ಕಮಗಳೂರು. 
ಡಾ|| ರುದ್ರೇಶಪ್ಪ ಟಿ.ಎನ್., 
ವೈದ್ಯಾಧಿಕಾರಿ ದರ್ಜೆ -1( ಆಯುರ್ವೇದ), ಜಿಲ್ಲಾ 
ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ಶಿವಮೊಗ್ಗ 
ಡಾ|| ಆರ್. ಶಾಂತಕುಮಾರಿ, 
ಉಪನಿರ್ದೇಶಕರು (ಹೋಮಿಯೋಪತಿ) ಪ್ರಭಾರ , 
ಆಯುಷ್ ನಿರ್ದೇಶನಾಲಯ, ಬೆಂಗಳೂರು. 


23 - 07 - 1953 | 31 - 07 - 2013 


20 - 09 - 1953 | 30 - 09 - 2013 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಎನ್ . ಹರಿಣಿಯಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾರತೀಯ ವೈದ್ಯ ಪದ್ಧತಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


P . R . 1415 


ಸಂಖ್ಯೆ : ಸಿಆಸುಇ 65 ಸಅಸೇ 2012 , ಬೆಂಗಳೂರು, ದಿನಾಂಕ: 19ನೇ ಡಿಸೆಂಬರ್ , 2012 . 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಆಪ್ತ ಕಾರ್ಯದರ್ಶಿ (ಗ್ರೇಡ್-1) ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . ಆ48900 - 63600ರ ವೇತನ ಶ್ರೇಣಿಯ ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ 
ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


ಭಾಗ - ೨ 


ಕ್ರಮ 


ಸಂಖ್ಯೆ 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 1 ) ವೃಂದದ 
ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 

ನಿರ್ವಹಿಸುತ್ತಿರುವ ಇಲಾಖೆ 
ಶರಣಪ್ಪ, 

ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ 

(ಗ್ರೇಡ್-1) ( ಸಚಿವ ಸಂಪುಟ) ಈ ಹುದ್ದೆಯನ್ನು 
ಕಾರ್ಯದರ್ಶಿ , (ಗ್ರೇಡ್- 1) ( ಸಚಿವ ಸಂಪುಟ) 

ತಾತ್ಕಾಲಿಕವಾಗಿ ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗೆ 
ಉನ್ನತೀಕರಿಸಿ, ಸದರಿ ಹುದ್ದೆಗೆ ಎದುರಾಗಿ ಇವರನ್ನು 
ಮುಖ್ಯಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ , 

( ಸಚಿವ ಸಂಪುಟ) ಎಂದು ನ1409 ನೇಮಿಸಲಾಗಿದೆ. 
ವಿಜಯಾ ಬಿ . ರಾಯ್ಕರ್, 

ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ಆಪ್ತ 
ಆಪ್ತ ಕಾರ್ಯದರ್ಶಿ , (ಗ್ರೇಡ್ -1) ಸರ್ಕಾರದ ಶಾಖೆಯಲ್ಲಿರುವ ಆಪ್ತ ಕಾರ್ಯದರ್ಶಿ , (ಗ್ರೇಡ್-1) 
ಕಾರ್ಯದರ್ಶಿಯವರ ಆಪ ಶಾಖೆ, | ಹುದ್ದೆಯನ್ನು ತಾತ್ಕಾಲಿಕವಾಗಿ ಹಿರಿಯ ಆಪ್ತ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 

ಹುದ್ದೆಗೆ ಉನ್ನತೀಕರಿಸಿ, ಸದರಿ ಹುದ್ದೆಗೆ ಎದುರಾಗಿ 
ನೇಮಿಸಲಾಗಿದೆ . 


ಬಿ . ಎಸ್ . ವಿಜಯ, 

ವಸತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಆಪ ಕಾರ್ಯದರ್ಶಿ , (ಗೇಡ್ -1) ಸರ್ಕಾರದ | ಶಾಖೆಯಲ್ಲಿರುವ ಆಪ್ತ ಕಾರ್ಯದರ್ಶಿ , (ಗ್ರೇಡ್ -1) 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ವಸತಿ ಹುದ್ದೆಯನ್ನು ತಾತ್ಕಾಲಿಕವಾಗಿ ಹಿರಿಯ ಆಪ್ತ ಕಾರ್ಯದರ್ಶಿ 
ಇಲಾಖೆ. 

ಹುದ್ದೆಗೆ ಉನ್ನತೀಕರಿಸಿ, ಸದರಿ ಹುದ್ದೆಗೆ ಎದುರಾಗಿ 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ . ಆ. ಸು . ಇಲಾಖೆ ( ಸೇವೆಗಳು - 3) . 


P . R . 1416 


HIGH COURT OF KARNATAKA 

NOTIFICATION 
No . GOB (1) 1/ 2012, Bangalore, dated : 26th December 2012 . 

PART - A . 
In partialmodification of this office Notification of even number dated 11th December 2012, the transfer, posting and proposal 
for appointment of Sri.Pandurang V .Singri, | Addl. District and Sessions Judge , Bangalore Rural District , Bangalore , as Presiding 
Officer , Industrial Tribunal , Bangalore – vice Sri B.M .Angadi, is cancelled.. 

PART-B 


In partial modification of this office Notification of even number dated 11th December 2012 , the following transfer and 
postings of Officers of Judicial Department in the cadre of District Judges (STS ) and District Judges , are ordered in the interest of public 
service , to take effect immediately : 


SI, 


Name of the Officer 


Present Charge 


Charge to which posted 


No. 


01. 


Sri.P .Krishna Bhat 


District Judge (STS ) OOD , 
Registrar General, High Court of 
Karnataka, Bangalore . 
District Judge (STS ) OOD , 
Registrar (Judl.), High Court of 
Karnataka , Bangalore. 


PrProposed for appointment as Director , 
Karnataka Judicial Academy, Bangalore , 
( Vice Sri.L .Subramanya- Transferred) 
Proposed for appointment as Presiding 
Officer. Industrial Tribunal, Bangalore . 
(Vice Sri . B .M . Angadi- Transferred ) 


02 . 


Smt. Kotrava 
Somappa Mudagal 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


Name of the Officer 


Present Charge 


Charge to which posted 


1 . 


- 


3 


- 


4 


03. 


Sri.L . Subramanya 


District Judge (STS ) OOD, 
Director, Karnataka Judicial 
Academy, Bangalore 


Proposed for appointment as Registrar 
General, High Court ofKarnataka . 
Bangalore . (Vice Sri.P .Krishna Bhat - 
Transferred) 


04 . 


Sri. K . B . Changappa 


Prl. District and Sessions Judge , 
Hassan . 


Proposed for appointment as Registrar 
( Judicial), High Court of Karnataka, 
Bangalore . 
( Vice Smt. K . S .Mudagal - Transferred) 


05 . 


Sri.B .Balakrishna 


XVII Addl. City Civil and Sessions Judge , 
Bangalore City , (Vice Sri.N .S . Dafedar - 
Transferred ) 


XVIII Addl. City Civil and Sessions 
Judge , Bangalore City , (Under 
orders of Transfer as I Addl. 
District and Sessions Judge , 
Bangalore Rural District, 
Bangalore ) 


P . R . 1. 


By Order of The High Court, 

P .KRISHNA BHAT , 
Registrar General. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 141 ಎಲ್ಎಜಿ 2010, ಬೆಂಗಳೂರು, ದಿನಾಂಕ: 18ನೇ ಡಿಸೆಂಬರ್ , 2012 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5(4)ರನ್ವಯ ಗರಿಷ್ಠ ಅವಧಿ 
ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಅಪರ ಸರ್ಕಾರಿ ವಕೀಲರ ಹುದ್ದೆಯ ಕರ್ತವ್ಯಕ್ಕೆ ಒಂದು ದಿವಸ ವಿರಾಮ ನೀಡಿ 
ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಬಿ. ಹೆಚ್ .ಶಿವರಾಂ , ವಕೀಲರು 
ಇವರನ್ನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಪಿ . ನಾಗರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
P . R , 2 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 707 ಸಅಸೇ 2012 , ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್, 2012 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಉಪ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 48900 - 63600ರ ವೇತನ ಶ್ರೇಣಿಯ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ | 


ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಉಪ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳ 
ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ ಕೆ. ರಘುರಾಂ ಭಂಡಾರಿ, 
ಆರ್ಥಿಕ ಇಲಾಖೆ. 


ಜಂಟಿ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ - ಶ್ರೀ ಎಂ .ಕರಿಯಪ್ಪ 
ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 


೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


ಭಾಗ - ೨ 


ಸಂಖ್ಯೆ 


2 


. 


ಉಪ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀಮತಿ ಕೆ.ವಿ. ಜಯಲಕ್ಷ್ಮಿ 

ಜಂಟಿ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ - 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ | ಶ್ರೀ ಸಿ.ಬಸವರಾಜು ಇವರ ನಿವೃತ್ತಿಯಿಂದ ತೆರವಾಗಿರುವ 
( ಆಡಳಿತ ಸುಧಾರಣೆ) 

ಹುದ್ದೆ. 
ಶ್ರೀ ಬಿ .ಎಸ್. ಜಾಪಾಲಿ, 

ಜಂಟಿ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ). 

ಇಲಾಖೆ - ಶ್ರೀ ಯು . ಪಿ . ಪ್ರಭು ಇವರ ದೀರ್ಘಾವಧಿ 

ರಜೆಯಿಂದ ತೆರವಾಗಿರುವ ಹುದ್ದೆ . 
ಶ್ರೀಮತಿ ಆರ್. ರಂಗಮಣಿ 

ಜಂಟಿ ಕಾರ್ಯದರ್ಶಿ, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ - ಶ್ರೀ ಸುಬ್ರಾಯ್ ಕೆ.ಕಾಮತ್ ಇವರ 
ಇಲಾಖೆ. 

ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆ. 
ಶ್ರೀ ಬಿ. ಡಿ. ಓಬಪ್ಪ 

ಜಂಟಿ ಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು | ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ - 
ಸಾಂಖ್ಯಿಕ ಇಲಾಖೆ. 

ಶ್ರೀ ಎಂ . ಎಂ . ಲಕ್ಷೇಶ್ವರ್ ಇವರ ನಿವೃತ್ತಿಯಿಂದ ತೆರವಾಗಿರುವ 

ಹುದ್ದೆ. 
ಶ್ರೀ ಕೆ.ಕೃಷ್ಣಮೂರ್ತಿ , 

ಪ್ರವಾಸೋದ್ಯಮ ಇಲಾಖೆಯ ಉಪಕಾರ್ಯದರ್ಶಿ 
ಪ್ರವಾಸೋದ್ಯಮ ಇಲಾಖೆ 

ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಮೇಲ್ದರ್ಜೆಗೇರಿಸಿ 

ಸದರಿ ಹುದ್ದೆಗೆ ಎದುರಾಗಿ ನೇಮಿಸಲಾಗಿದೆ. 
ಶ್ರೀ ಟಿ. ಬಿ. ರೇಣುಕಾ ಪ್ರಸಾದ್ 

ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ನಿರ್ದೇಶಕರು, 
ಲೋಕೋಪಯೋಗಿ ಇಲಾಖೆ ( ಬಿ. ಎಂ . ಐ .ಸಿ.ಪಿ .) ಸಚಿವಾಲಯ ತರಬೇತಿ ಸಂಸ್ಥೆ ಇಲ್ಲಿ ಎಂ . ಉಮೇಶ್ ಇವರ 

ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ ನಿಯೋಜಿಸಲಾಗಿದೆ. 


ಭಾಗ - 1 
ಶ್ರೀ ಎಸ್ . ನಾರಾಯಣಸ್ವಾಮಿ , ಸರ್ಕಾರದ ಜಂಟಿ ಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿಆಸುಇ 755 ಸಅಸೇ 2012, ದಿನಾಂಕ: 12 -12 - 2012ರಲ್ಲಿ ಕಂದಾಯ ಇಲಾಖೆಗೆ ವರ್ಗಾಯಿಸಿ ನೇಮಿಸಲಾದ ಆದೇಶವನ್ನು 
ರದ್ದುಪಡಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


P . R . 3 


HIGH COURT OF KARNATAKA 


NOTIFICATION 


No . LRC .03/ EL /GOS//2011, Bangalore, dated : 28th December 2012 . 


Sri. G . Gangaraju , Deputy Chief Translator, Karnataka Law Reporting Council, Bangalore is granted 12 days of Earned 
Leave from 03 - 12- 2012 to 14 -12 -2012 (bdi) on private affairs . 


Sri. G . Gangaraju , Deputy Chief Translator is reposted to the samepost after the expiry of leave period . 


Certified that under rule 52 (b )(ii) of KCSRs that Sri . G . Gangaraju , Deputy Chief Translator, Karnataka Law Reporting 
Council, Bangalore would have actually continued to officiate as Deputy Chief Translator during the above leave period but for 
proceeding on leave . 


Secretary , 
Karnataka Law Reporting Council, Bangalore 


P . R , 4 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


೧೫. 


ಸಂಖ್ಯೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 361 ಸಅಸೇ 2012, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್, 2012 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಜಂಟಿ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 52500 - 73000ರ ವೇತನ ಶ್ರೇಣಿಯ ಅಪರ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕ್ರಮ | ಜಂಟಿ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳ ಹೆಸರು 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 
ಎಂ . ಡಿ.ರವೀಂದ್ರನಾಥ್ , 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 262 ಸಅಸೇ 2012 , 
ಜಂಟಿ ಕಾರ್ಯದರ್ಶಿ , ಕಂದಾಯ ಇಲಾಖೆ. 

ದಿನಾಂಕ 27 - 09 - 2012ರಲ್ಲಿ ಕಂದಾಯ ಇಲಾಖೆಯ 
ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಹುದ್ದೆಗೆ 

ಉನ್ನತೀಕರಿಸಿದ್ದು, ಸದರಿ ಹುದ್ದೆಗೆ ಎದುರಾಗಿ ನೇಮಿಸಲಾಗಿದೆ. 
ಎಂ . ಕರಿಯಪ್ಪ, 

ಅಪರ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ - 
ಜಂಟಿ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ. 

ಶ್ರೀ ಎ. ಎನ್.ಶ್ರೀಧರ್ ಇವರ ವಯೋನಿವೃತ್ತಿಯಿಂದ ತೆರವಾದ 

ಹುದ್ದೆಗೆ. 
ಗುರುಮೂರ್ತಿ ಎಸ್. ಹೆಗಡೆ, 

ಜಲಸಂಪನ್ಮೂಲ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು 
ಜಂಟಿ ಕಾರ್ಯದರ್ಶಿ , ಜಲಸಂಪನ್ಮೂಲ ಇಲಾಖೆ. ತಾತ್ಕಾಲಿಕವಾಗಿ ಅಪರ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ 

ಸದರಿ ಹುದ್ದೆಗೆ ಎದುರಾಗಿ ನೇಮಿಸಲಾಗಿದೆ. 
ಎಂ . ಎಸ್ . ಸ್ವಾಮಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಉಪ 
ಜಂಟಿ ಕಾರ್ಯದರ್ಶಿ, ಯುವಜನಸೇವಾ ಇಲಾಖೆ, ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಹುದ್ದೆಗೆ 

ಮೇಲ್ದರ್ಜೆಗೇರಿಸಿ ಸದರಿ ಹುದ್ದೆಗೆ ಎದುರಾಗಿ ಶ್ರೀ .ಗೋಪಾಲ್ 

ಉಪ ಕಾರ್ಯದರ್ಶಿ , ಇವರ ಜಾಗಕ್ಕೆ ನೇಮಿಸಲಾಗಿದೆ . 
ಅಹಮದ್ ಎ . ಮುಖದರ್‌, 

ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಜಂಟಿ 
ಜಂಟಿ ಕಾರ್ಯದರ್ಶಿ , ಪಶು ಸಂಗೋಪನೆ ಮತ್ತು ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ಹುದ್ದೆಗೆ 
ಮೀನುಗಾರಿಕೆ ಇಲಾಖೆ, 

ಮೇಲ್ದರ್ಜೆಗೇರಿಸಿ ಸದರಿ ಹುದ್ದೆಗೆ ಎದುರಾಗಿ ನೇಮಿಸಲಾಗಿದೆ. 


ಶ್ರೀ ಗೋಪಾಲ್ ಉಪ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು ಇ ) ಶಾಖೆಗೆ ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 5 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3 ). 


HIGH COURT OF KARNATAKA 

NOTIFICATION 
No. GOB (1) 257 /2006 , Bangalore , dated : 26th December 2012 . 


In partial modification of this office Notification of even number dated 14 -09- 2012 , the powers of Judicial Magistrate of the 
Second Class is conferred on Ms. Sindhu.B ., I.A .S . Probationer for the period from 01- 10 -2012 to 31- 12- 2012 (bdi) instead of from 
01- 10 -2012 to 31 -03- 2013 , as requested by the Deputy Commissioner, Dharwad . 


P . R . 7 


By Order of The High Court, 

P.KRISHNA BHAT , 
Registrar General. 


HIGH COURT OF KARNATAKA 

NOTIFICATION 
No. GOB (1) 28/2001, Bangalore , dated : 05th October 2012 . 
The following Judicial Officers are permitted to retire from Judicial Service on the dates mentioned against their names, on 
attaining the age of superannuation , i.e ., 60 years; 


೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೭, ೨೦೧೩ 


ಭಾಗ - ೨ 


Name and Designation 


Date of Retirement on 
attaining the age of 

superannuation 


30- 11 - 2012 


30 -11- 2012 


Sri. Datta Satyappa Shinde, 
Prl.District and Sessions Judge , Koppal 
Sri. R .Chandrashekar, 
Registrar (Administration ), High Court of 
Karnataka , Bangalore. 
Sri .V . N . Ravindra, 
Presiding Officer, Labour Mourt, Mysore . 
Sri. T .G .Channabasappa, 
Presiding Officer, Fast Track Court-III,Mysore . 


30-11-2012 


30-11- 2012 


P . R . 6 


By Order of The High Court, 

P .KRISHNA BHAT , 
Registrar General. 


HIGH COURT OF KARNATAKA 

NOTIFICATION 
No . HCE . 1237/ 2012, Bangalore , dated : 27th December, 2012. 
Sri Ramachandra Rao , Assistant Registrar of this office is granted Earned Leave for 01 day on 18 - 10 - 2012 on private affairs. 

Smt. K .S . Varalakshmi, Assistant Registrar of this office is placed incharge of the duties of the above said officer on the 
above said day. 

Sri. M . Ramachandra Rao , Assistant Registrar of this office is reposted to the same post on expiry of the above said leave 
period . 

T. VENKATACHALAIAH 
P . R , 9 

Assistant Registrar. 


HIGH COURT OF KARNATAKA 

NOTIFICATION 

No . GOB (0) 19 (102 )/ 2012, Bangalore, dated : 2-1 - 2013 . 
The Presiding Officer of the Fast Track Court -II, Shimoga is concurrently appointed as Judge, Family Court, Shimoga , during 
the leave period of Smt. S . Savithri Vinayaka, Judge , Family Court, Shimoga , i.e. from 27 - 12- 2012 to 6 - 1-2013 . 


By Order of the High Court, 

K .B . CHANGAPPA 
P . R . 10 

Registrar ( Judicial). 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 195 ಡಿಜಿಎಂ 2012 , ಬೆಂಗಳೂರು, ದಿನಾಂಕ: 04ನೇ ಡಿಸೆಂಬರ್, 2012. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್- ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಗಳಲ್ಲಿ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳಿಗೆ ಅಧಿಸೂಚನೆ ಸಂಖ್ಯೆ : ಇಡಿ 195 ಡಿಜಿಎಂ 2012 ದಿನಾಂಕ : 01 - 08 - 2012ರಂದು ಭವಿಷ್ಯವನ್ನಯವಾಗಿ ಸ್ಥಾನಪನ್ನ 
ಬಡ್ತಿಯನ್ನು ನೀಡಲಾಗಿರುತ್ತದೆ. ದಿನಾಂಕ:21- 06 -1999ರಂದು ನಡೆದ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಡವಳಿಯಲ್ಲಿ ಶ್ರೀ ಕೆ. ಎಂ . ಗುರುರಾಜ್ 
ಇವರು ಪದೋನ್ನತಿಗೆ ಅರ್ಹತೆ ಹೊಂದಿದ್ದರೂ ಇವರ ಮೇಲೆ ಶಿಸ್ತು ಕ್ರಮ ಬಾಕಿ ಇದ್ದ ಹಿನ್ನೆಲೆಯಲ್ಲಿ ಬಡ್ತಿಗಾಗಿ ಇವರನ್ನು ಪರಿಗಣಿಸಿರಲಿಲ್ಲ. 
ಸದರಿಯವರನ್ನು ಸರ್ಕಾರದ ಆದೇಶ ಸಂಖ್ಯೆ ಇಡಿ 172 ಡಿಜಿಓ 2009 ದಿನಾಂಕ: 21 - 06 -2012ರಂದು ಆಪಾದನೆಗಳಿಂದ ದೋಷಮುಕ್ತಗೊಳಿಸಲಾಗಿದೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಕೆ. ಎಂ .ಗುರುರಾಜ್ , ಹಿರಿಯ ಸಹಾಯಕ ನಿರ್ದೇಶಕರು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, 
ಬೆಂಗಳೂರು ಇವರಿಗೆ ಕರ್ನಾಟಕ ನಾಗರೀಕ ಸೇವಾ( ವೇತನ , ಪದೋನ್ನತಿ ಮತ್ತು ವಿಶ್ರಾಂತಿ ವೇತನಗಳ ಪರಿಷ್ಕರಣೆ) ನಿಯಮಗಳು 1978ರ 
ನಿಯಮ 2 (1)( ಎ ) ನಿಯಮದನ್ವಯ ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿ 7400 -13120 ರಲ್ಲಿ ದಿನಾಂಕ: 21 - 06 - 1999ರಿಂದ ಪೂರ್ವಾನ್ವಯವಾಗಿ , 
ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಅವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಶ್ರೀಪಾದು. ಹೆಚ್ .ಎನ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR 1409 

ಶಿಕ್ಷಣ ಇಲಾಖೆ ( ಸಮಿತಿಗಳು). 


